Kerala Gazette No. 11 dated 15th March 2016 . 
PART I 


Section iii 


20 
ಸಿ 
20 


2 


GOVER 


CRNMENT 


da 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ) ಇಲಾಖೆ 


ಅಧಿಸೂಚನೆ 


2014 ಡಿಸೆಂಬರ್ 29, 
ನಂ . 27577 (3)/ ಲೆಗ್ , ಎ1/ 2014 /ಕಾನೂನು, ತಿರುವನಂತಪುರಂ, 

1190 ಧನು 14/ 
1936 ಪುಷ್ಯ 8. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆ ಮಂಜೂರುಮಾಡಿದ 
ಮಸೂದೆಗೆ 2014 ಡಿಸೆಂಬರ್ 29ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 

ಎಸ್ , ಗಿರಿಜಾ ದೇವಿ, 
ಕಾನೂನು ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ, 
ಕಾನೂನು ಇಲಾಖೆ ವಿಶೇಷ ಕಾರ್ಯದರ್ಶಿ ( ಪ್ರಭಾರ ). 


2014ರ 38ನೇ ಅಧಿನಿಯಮ 
2014ರ ಕೇರಳ ಧನವಿನಿಯೋಗ (19ನೇ ನಂಬ) ಅಧಿನಿಯಮ 
2011 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದ 

ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ 
ಮೀರಿ ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ 
ರಾಜ್ಯ ಸಂಚಿತ ನಿಧಿಯಿಂದ ಧನವನ್ನು ವಿನಿಯೋಗಿಸಲು 
- ಅಧಿಕೃತಗೊಳಿಸುವುದಕ್ಕೆ ಉಪಬಂಧಮಾಡುವ 

ಒಂದು 
ಅಧಿನಿಯಮ 


ಪೀಠಿಕೆ - 2011 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ 
ವರ್ಷದಲ್ಲಿ ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗಿಂತ ಮೀರಿ 
ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 
ಧನವಿನಿಯೋಗಿಸಲು ಅಧಿಕೃತಗೊಳಿಸುವುದಕ್ಕೆ ಉಪಬಂಧಮಾಡುವುದು ಅವಶ್ಯಕವಾದುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1. ಸಣ್ಣ ಹೆಸರು. ಈ ಅಧಿನಿಯಮವನ್ನು 2014ರ ಕೇರಳ ಧನವಿನಿಯೋಗ 
( 19ನೇ ನಂಬ ) ಅಧಿನಿಯಮ ಎಂದು ಕರೆಯಬಹುದು. 

2 . 2011 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ 
ಕೆಲವು ಅಧಿಕ ಖರ್ಚನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 14 ,93, 999 
ರೂಪಾಯಿಗಳ ನೀಡುವಿಕೆ. ಅನುಸೂಚಿಯ ( 2) ನೇ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ 
ಸಂಬಂಧಿಸಿ 2011 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ 
ಆ ಸೇವೆಗಳಿಗೆ ಆ ವರ್ಷಕ್ಕೆ ಬೇಕಾಗಿ ಅನುಮತಿಸಿದ ಮೊತ್ತಗಳಿಗೆ ಮೊರಿ ಖರ್ಚುಮಾಡಿದ 
ಮೊತ್ತಗಳನ್ನು ಭರಿಸುವುದಕ್ಕಾಗಿ ಅನುಸೂಚಿಯ (3) ನೇ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಒಟ್ಟು 
ಹದಿನಾಲ್ಕು ಲಕ್ಷದ ತೊಂಭತ್ತಮೂರು ಸಾವಿರದ ಒಂಬೈನೂರ ತೊಂಭತ್ತೊಂಭತ್ತು 
ರೂಪಾಯಿಗಳಷ್ಟಾಗುವ ಮೊತ್ತಗಳನ್ನು ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ನೀಡುವುದಕ್ಕೆ ಮತ್ತು 
ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವುದಾಗಿ ಭಾವಿಸತಕ್ಕದ್ದು. 

12 


3. ಧನವಿನಿಯೋಗ. ಈ ಅಧಿನಿಯಮದ ಕೆಳಗೆ ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡಲು ಮತ್ತು ವಿನಿಯೋಗಿಸಲು ಅಧಿಕೃತಗೊಳಿಸಿರುವುದಾಗಿ ಭಾವಿಸಲ್ಪಡುವ 
ಮೊತ್ತಗಳನ್ನು 2011 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷಕ್ಕೆ 
ಸಂಬಂಧಿಸಿದ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ ಮತ್ತು ಉದ್ದೇಶಗಳಿಗಾಗಿ 
ವಿನಿಯೋಗಿಸಿರುವುದಾಗಿ ಭಾವಿಸಲ್ಪಡುವುದು. 


13 


ಅನುಸೂಚಿ (2ಮತ್ತು3ನೇವಿಭಾಗಗಳನ್ನುನೋಡಿರಿ)| 


( 
1 
) 


( 
2 
) 


ಮೀರಿದುದು 


ಧನ ಬೇಡಿಕೆ ನಂಬ್ರ 


ಸೇವೆಗಳು 
ಮತ್ತು ಉದ್ದೇಶಗಳು 


ವಿಧಾನಸಭೆ ಮತನೀಡಿದ್ದು (ರೂಪಾಯಿಗಳು) 


ಒಟ್ಟು 


ಸಂಚಿತನಿಧಿಯ ಮೇಲೆಹೊರಿಸಿದ್ದು -(ರೂಪಾಯಿಗಳು) 


(ರೂಪಾಯಿಗಳು) 


XIIಪೋಲೀಸ್ 


ಬಂಡವಾಳ 


1439,000 


14,39,000 


XXIX 


ಬಂಡವಾಳ 


54916 


54916 


XXXII 


ಹೈನುಗಾರಿಕೆ 


ಬಂಡವಾಳ 


83 


83 


ಒಟ್ಟು 


14,39,000 


54,999 


1493,999 


